ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1626 
ಸದಸ್ಯರ ಹೆಸರು ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
ಪ್ರಶ್ನೆ ಉತ್ತರ 


ಅ) 


ಕರ್ನಾಟಿಕ ವಿದ್ಯತ್‌ ಪ್ರಸರಣ 
' ವಿಗಮ ನಿಯಮಿತ (ೆ.ಪಿ.ಟಿ.ಸಿ.ಎಲ್‌) 
| ಮಂಡಳಿಯು 2019 ರಲ್ಲಿ 
| ಖಾಲಿಯಿದ್ದ AED, AE, JE, JPA, JA 
ಸೇರಿದಂತೆ ಒಟ್ಟು 3646 ಹುದ್ದೆಗಳಿಗೆ 
ಅಧಿಸೂಚನೆ ಹೊರಡಿಸಿ 2 
ವರ್ಷಗಳೇ . ಕಳೆದರೂ ನೇಮಕಾತಿ 
ಪ್ರಕ್ರಿಯೆ ನಡೆಸದಿರಲು ಕಾರಣವೇನು: 


2. ರಾಜ್ಯದ ಹಲವಾರು 


.  ಏಪ್ರಿಲ್‌-2019 ಮತ್ತು ಮೇ-2019 ರ ಅವಧಿಯಲ್ಲಿ ಲೋಕಸಭಾ | 


ಚುನಾವಣೆ ನಡೆದ ಕಾರಣ ನೇಮಕಾತಿ ಪ್ರಕ್ರಿಯೆ 
ಪ್ರಾರಂಭಿಸಲಾಗಲಿಲ್ಲ ಅಲ್ಲದೇ, ದಿನಾಂಕ: 12.11.2019 ರಂದು 
ನಡೆದ 118 ನೇ ಮಂಡಳಿ ಸಭೆಯಲ್ಲಿ ಕವಿಮಂ ನೌಕರಿ ಭರ್ತಿ 
ಮತ್ತು ಬಡ್ತಿ ನಿಯಮಾವಳಿಯಲ್ಲಿ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ ಹುದ್ದೆಯ ನೇರ ನೇಮಕಾತಿ 
ಮತ್ತು ಬಡ್ತಿ ಕೋಟಾವನ್ನು ಕ್ರಮವಾಗಿ ಶೇ.10 ಮತ್ತು ಶೇ.90 ಕೈ 
ವಿಗದಿಪಡಿಸಿ ತಿದ್ದುಪಡಿ ಮಾಡಲಾಯಿತು. ಇದರಿಂದ ಖಾಲಿ 
ಹುದೆಗಳು ಇಲ್ಲದ ಹಿನ್ನಲೆಯಲ್ಲಿ /ಅತ್ಯಂತ ಕಡಿಮೆಯಾದ 
ಹಿನ್ನಲೆಯಲ್ಲಿ, ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನಿಯರ್‌(ವಿ, ಹುದ್ದೆಗೆ ಕರೆಯಲಾಗಿದ್ದ ಉದ್ಯೋಗ 
ಪ್ರಕಟಣೆಯನ್ನು ಮಾತ್ರ ದಿನಾಂಕ: 06.01.2020, ರಂದು 
ಹಿಂಪಡೆಯಲಾಗಿರುತ್ತದೆ. 


ii. ದಿನಾ೦ಕ: 25.02.2019 ರ ಉದ್ಯೋಗ ಪ್ರಕಟಣೆಯ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ ಹುದ್ದೆಯ ನೇಮಕಾತಿ 
ವಿರುದ್ಧ ಶ್ರೀಮತಿ ಮಂಜುಳ ಮತ್ತು ಇತರರು ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ದಿನಾಂಕ: 06.03.2019 ರಂದು ರಿಟ್‌ ಅರ್ಜಿ 
ಸಂಖ್ಯೆ: 10742-10864/2019 ನ್ನು ಸಲ್ಲಿಸಿದ್ದರು. ಮಾನ್ಯ 
ನ್ಯಾಯಾಲಯವು ದಿನಾಂಕ: 02.07.2019 ರ ಮಧ್ಯಂತರ 
ತೀರ್ಪಿನಲ್ಲಿ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆಯನ್ನು ರಿಟ್‌ 
ಅರ್ಜಿಯ ಅಂತಿಮ ಆದೇಶಕೆ, ಒಳಪಟ್ಟು ಮುಂದುವರೆಸುವಂತೆ 
ಆದೇಶಿಸಿರುತ್ತದೆ. 

ಣಿ. ಮಾನ್ಯ ಉಚ್ಚ್‌ ನ್ಯಾಯಾಲಯವು: ದಿನಾ೦ಕ: 20.01. 2020 
ರಲ್ಲಿ ರಿಟ್‌ ಅರ್ಜಿಯನ್ನು ವಜಾಗೊಳಿಸಿರುತ್ತದೆ. 

ಜಿಲ್ಲೆಗಳಲ್ಲಿ ಉಂಟಾಗಿದ್ದ ನೆರೆ 
ಹಾವಳಿಯಿಂದಾಗಿ ಕವಿಪುನಿನಿ ಮತ್ತು ಎಸ್ಕಾಂಗಳ 
ಸಿಬ್ಬಂದಿಗಳು ನಿರಂತರ ವಿದ್ಯುತ್‌ ಸರಬರಾಜು ಪೂರೈಕೆ 
ಕಾರ್ಯದಲ್ಲಿ ನಿರತರಾಗಿದ್ದರಿಂದ ಹಾಗೂ ಮಾರ್ಚ್‌-2020 
ರಿಂದ ಕೊರೊನಾ ಮೈರಸ್‌ ಹರಡುವಿಕೆಯಿಂದ, 
ವಾಣಿಜ್ಯ/ಕೈಗಾರಿಕಾ ಸ್ಥಾವರಗಳ ವಿದ್ಯುತ್‌ ಬೇಡಿಕೆ 
ಕಡಿಮೆಯಾಗಿದ್ದದರಿಂದ, ಕಂದಾಯ ವಸೂಲಾತಿಯಲ್ಲಿ 
ಗಣನೀಯ ಇಳಿಕೆಯಾಗಿ ಕವಿಪ್ರನಿನಿ ಮತ್ತು ವಿವಿಧ. ವಿದ್ಯುತ್‌ 
ಸರಬರಾಜು ಕಂಪನಿಗಳಲ್ಲಿ ಆರ್ಥಿಕ ಬಿಕ್ಕಟ್ಟು 
ಉಂಟಾಗಿರುತ್ತದೆ. ಸದರಿ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ 
ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 
ಕ್ರೊಢೀಕರಿಸುವುದು ಅಗತ್ಯವಾಗಿದ್ದುದರಿಂದ, ಅಲ್ಲದೆ, ಈ 
ಹುದ್ದೆಗಳಿಗೆ ಆಪ್ಪಿಟ್ಯೊಡ್‌ ಪರೀಕ್ಷಾ ಪ್ರಕ್ರಿಯೆಯು 
ಪ್ರಾರಂಭಗೊಳ್ಳದೆ ಇದ್ದುದರಿಂದ ಮತ್ತು ನಿಗಮ/ ಎಸ್ಕಾಂಗಳ 


_ವೆಜ್ಮದ ಬಾಬಿನಲ್ಲಿ ಮಿತವ್ಯಯ ಪಾಲಿಸುವ ಅವಶ್ಯಕತೆ 
AE) 


-2- 


ಇದ್ದುದರಿಂದ, ' ಒಟ್ಟು 1559 ಹುದ್ದೆಗಳನ್ನು ಭರ್ತಿ 
ಮಾಡುವುದನ್ನು ಆಡಳಿತಾತ್ಮಕ ಕಾರಣಗಳಿಂದಾಗಿ 
'ರದ್ದುಗೊಳಿಸುವ ಅಂಶವನ್ನು' ದಿನಾಂಕ: 09.೦9.2020 ರಂದು 
ನಡೆದ ನಿಗಮದ ನಿರ್ದೇಶಕರುಗಳ 121ನೇ ಮಂಡಳಿ ಸಭೆಯ 


ರದ್ಮಾಗಿದ್ದರೆ, ಅರ್ಜಿ ಸಲ್ಲಿಸಿದ (ಶುಲ್ಕ 
ಭರಿಸಿದ ಅರ್ಜಿದಾರರಿಗೆ ಶುಲ್ಕ 
ಹಿಂದಿರುಗಿಸಲಾಗಿದೆಯೇ? 


ಗಮನಕ್ಕೆ ತಂದು, ದಿನಾಂಕ: 211120200 ರಂದು 
ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. 

ಆ) | ಪ್ರಸ್ತುತ, ಈ ನೇಮಕಾತಿಯ ಹಂತದ ನೇಮಕಾತಿ ರದ್ದುಗೊಂಡಿರುವ ಬಗ್ಗೆ 'ದಿನಪತಿಕೆಗಳಲ್ಲಿ 
ಬಗ್ಗೆ ಅಭ್ಯರ್ಥಿಗಳಿಗೆ | ಮಾಹಿತಿ ನೀಡಲಾಗಿರುತ್ತದೆ ಹಾಗೂ ಕವಿಪ್ರನಿನಿ ಮತ್ತು ಎಸ್ಕಾಂಗಳ 
ಮಾಹಿತಿಯನ್ನು ನೀಡಲಾಗಿದೆಯೇ: | ವೆಬ್‌ಸೈಟ್‌ಗಳಲ್ಲಿ ಅಧಿಸೂಚನೆಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ 
ನೀಡಿದ್ದಲ್ಲಿ, ಯಾವಾಗ ಮಾಹಿತಿ | ಪ್ರಕಟಿಸಲಾಗಿರುತ್ತದೆ. 

_| ನೀಡಲಾಗಿದೆ: : 
ಗಈ ಹುದ್ದೆಗಳಿಗೆ ರಾಜ್ಯದಲ್ಲಿ ಒಟ್ಟು!  ಈನೇಮಕಾತಿಗೆ ಸಂಬಂಧಿಸಿದಂತೆ ಆನ್‌-ವೈನ್‌ ಮೂಲಕ ಅರ್ಜಿ 
| ಎಷ್ಟು ಜನ ಅಭ್ಯರ್ಥಿಗಳು [ಸಲ್ಲಿಸಿರುವ ಅಭ್ಯರ್ಥಿಗಳ ವಿವರ ಈ ಕೆಳಕಂಡಂತಿದೆ: 
ಅರ್ಜಿಯನ್ನು ಸಲ್ಲಿಸಿದ್ಮಾರೆ: (ವಿವರ — 
ನೀಡುವುದು) ಸ ಹುದ್ದೆಯ ಹೆಸರು ಒಟ್ಟು ಅರ್ಜಿಗಳ ಸಂಖ್ಯೆ 
1 | ಸಹಾಯಕ ಕಾರ್ಯನರ್ವಾಹಕೆ 12040 ] 
ಇಂಜಿನಿಯರ್‌(ವಿ) 
2 ಸಹಾಯಕ ಇಂಜಿನಿಯರ್‌(ವಿ) 21988 
3 | ಸಹಾಯಕ ಇಂಜಿನಿಯರ್‌ಷಿ) 14128 
4 | ಕರಿಯ ಇಂಜಿವಿಯರ್‌!ವಿ) 20840 
5. | ಕರಿಯ ಇಂಜಿನಿಯರ್‌!ಸಿ) 8213 | 
6. | ಕರಿಯ ಅಪ್ತ ಸಹಾಯಕ 316 
7 ಕಿರಿಯ ಸಹಾಯಕ 131370 
ಒಟು 208895 

ಈ)।ಈ ಅರ್ಜಿ ಸಲ್ಲಿಕೆಗಳಿಂದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯಿಂದ ಕೆಪಿಟಿಸಿಎಲ್‌ ಗೆ 
'ಫೆ.ಪಿ.ಟಿ.ಸಿ.ಎಲ್‌ ಗೆ ಸಂಗ್ರಹವಾದ | ಸಂಗ್ರಹವಾಗಿರುವ ಒಟ್ಟು ಅರ್ಜಿಯ ಶುಲ್ಕದ ಮೊತ್ತ ರೂ.18 
ಒಟ್ಟು ' ಅರ್ಜಿಯ ಶುಲ್ಕದ | ಕೋಟಿಗಳಷ್ಮಾಗಿರುತ್ತದೆ. 
ಮೊತ್ತವೆಷ್ಟು: (ಸಂಪೂರ್ಣ ಮಾಹಿತಿ |. - 

| [ನೀಡುವುದು 
ಉ | ಒಂದು ವೇಳೆ ಅಧಿಸೂಚನೆ ನಿಗಮದ ಉದ್ಯೋಗ ಪ್ರಕಟಣಿ ಸಂಖ್ಯೆಕವಿಪ್ರನಿನಿ/ಬಿ16/ 


86393/ 2018-19 (ಎನ್‌.ಹೆಚ್‌.ಕೆ./ಹೆಚ್‌.ಕೆ ದಿನಾಂಕ: 25.02.2019 
ಹಾಗೂ ಉದ್ಯೋಗ ಪ್ರಕಟಣೆ ಸಂಖ್ಯೆ:ಕವಿಪ್ರನಿನಿ/ಬಿ16/86393 
(ಹೆಜ್‌.ಕೆ)/2018-19 ದಿನಾಂಕ: 04.01.2020 ರ ಕಂಡಿಕೆ 5 ರಲ್ಲಿ 
“Application Fee (Non-Refundable)”® ಹಾಗೂ ಕ್ರಮವಾಗಿ 
ಕಂಡಿಕೆ-(11/ 9) ರ ಸಾಮಾನ್ಯ ಸೂಚನೆಯ ಉಪ ಕಶ್ರಮಾಂಕ- 
(xv/xvi/xvii) 5 “The application fee paid will not be 
refunded or adjusted towards any future recruitment under 
any circumstances" ಎ೦ದು ತಿಳಿಸಲಾಗಿರುತ್ತದೆ. ಆದ್ಮರಿಂದ ಅರ್ಜಿ 
ಶುಲ್ಕವನ್ನು ಹಿಂದಿರುಗಿಸಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಎನರ್ಜಿ 82 ಇಬಿಎಸ್‌ 2021 


ಪ್ರೆ 


ಬ್‌ 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


